ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


181 


ಶ್ರೀ ಎಸ್‌.ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 
07-12-2020 
ಸಮಾಜ ಕಲ್ಯಾಣ ಸಚಿವರು 


A 


ಕ್ರ.ಸಂ. ಪ್ರಶ್ನೆ ಉತ್ತರೆ 

ಅ) | ಮೈಸೂರು ಮತ್ತು] ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಜಾರಿ ಅಡಿಯಲ್ಲಿ ಗಿರಿಜನ ಮತ್ತು 
ಚಾಮರಾಜನಗರ ಜಿಲ್ಲೆಗಳಲ್ಲಿ | ಬುಡಕಟ್ಟು ಜನರಿಂದ ಇದುವರೆಗೆ ಸಲ್ಲಿಕೆಯಾಗಿರುವ ಅರ್ಜಿಗಳ ವಿವರಗಳು ಈ ಕೆಳಂಡಂತಿವೆ. 
ಅರಣ್ಯ ಹಕ್ಕು ಕಾಯ್ದೆ ಜಾರಿ ಮೈಸೂರು 
ಅಡಿಯಲ್ಲಿ ಗಿರಿಜನ ಮತ್ತು| ಗೃತಗಾಂಡ 7 ನತನರವ ಮಾಜಾಡಹ ತಿರಸ್ಕತಗೊಂಡಿರುವ | ಪಷ್ಯರ್ಥವಾಗದೆ 
ಬುಡಕಟ್ಟು ಜನರಿಂದ ಇದುವರೆಗೆ ಕ್ಲೇಮುದಾರರ ವಿವರ | ್ರರ್ಟಗಳ | ಹಕ್ಕು ಪತ್ರಗಳ | ಮಾಡಿರುವ ಭೂಮಿ | ಅರ್ಜಿಗಳ ಸಂಖ್ಯೆ | ಬಾಕಿ ಇರುವ 
ಸಲ್ಲಿಕೆಯಾಗಿರುವ ಅರ್ಜಿಗಳ ಸಂಖ್ಯೆ ಸಂಖ್ಯೆ ವಿವರ (ಎಕರೆಗಳಲ್ಲಿ) ಅರ್ಜಿಗಳ ಸಂಖ್ಯೆ 
ಸಂಖ್ಯೆ ಎಷ್ಟು; ಪರಿಶಿಷ್ಟ ಪಂಗಡ 7135 732 563.35 5830 757 
ವಿಲೇವಾರಿಯಾಗಿರುವ ಅರ್ಜಿಗಳ ಇತರೆ ಪಾರಂಪರಿಕ 0 0 0.00 0 0 
ಸಂಖ್ಯೆ ಎಷ್ಟು; (ವಿವರ ಅರಣ್ಯ ಪಾಸಿಗಳು 
ಒದಗಿಸುವುದು) ಸಮುದಾ ಹಕ್ಕುಗಳು [ED 38 8313.00 37 [7 

[ ಒಪ್ಬು 7275 760 $776.25 5657 858 
—l— 
ಚಾಮರಾಜನಗರ 
A ಹಹಹ 
ye ಸ್ವೀಕೃತಗೊಂಡ [ವ್ರತರಿಸಿರುವ ಹಕ್ಕು | ಮಂಜೂರು ತಿರಸ್ಕೃತಣೊಂಡಿರುವ | ಇತ್ಯರ್ಥವಾಗದೆ 
ಕ್ಲೇಮುದಾರರ ವಿವರ | ಅರ್ಜಿಗಳ | ಪ್ರತ್ರಗಳ ಸಂಖ್ಯೆ | ಮಾಡಿರುವ ಭೂಮಿ | ಅ್ರರ್ಜಗಳ ಸಂಖ್ಯೆ | ಬಾಕಿ ಇರುವ 
ಸಂಖ್ಯೆ ವಿವರ (ಎಕರೆಗಳಲ್ಲಿ) ಅರ್ಜಿಗಳ ಸಂಖ್ಯೆ 
ಪಕಕಷ್ಯ'ಪಾಗಡ | 17 3005 33035 [ul la [i 
ಇತರೆ ಪಾರಂಪರಿಕ 249 0 0 249 0 7] 
ಅರಣ್ಯ ವಾಸಿಗಳು £ 
ಸಮುದಾಯ ಹಕ್ಕುಗಳು 77 77 0 0 0 
ಒನ್ಟು 2495 2075 333.90 420 [) 

ಆ) | ಆದಿವಾಸಿಗಳ ಅರಣ್ಯ ಹಕ್ಕು| ಅ ಸರ್ಕಾರದ ಸುತ್ತೋಲೆ ಸಂಖ್ಯೆ:ಸಕಇ 73 ಪವಂಯೋ 2014, ದಿನಾಂಕ:22.04.2019ರ ಮಾರ್ಗಸೂಚಿಯಂತೆ 
ಮಾನ್ಯತಾ ಕಾಯ್ದೆಯನ್ನು ತಿರಸ್ಕೃತಗೊಂಡಿರುವ ಅರ್ಜಿಗಳನ್ನು ಪುನರ್‌ ಪರಿಶೀಲಿಸಲು ಜಿಲ್ಲಾಧಿಕಾರಿಗಳ ಅಧ್ಯಕ್ಸತೆಯಲ್ಲಿ ಜಿಲ್ಲಾ 
ಸೂಕ್ತವಾಗಿ ಜಾರಿಗೆ ತರುವ ಮಟ್ಟದ ಸಮಿತಿ, ಉಪ-ವಿಭಾಗೀಯ ಮಟ್ಟದ ಸಮಿತಿ ಹಾಗೂ ಗ್ರಾಮ ಮಟ್ಟಿದ ಅರಣ್ಯ ಹಕ್ಕು ಸಮಿತಿಗೆ 
ಮೂಲಕ ಈ ಅರ್ಜಿಗಳನ್ನು ಸೂಚಿಸಲಾನಿರುತ ದೆ. 


ಪರಿಶೀಲಿಸಿ ವಿಲೇವಾರಿ ಮಾಡಲು 
ಕ್ರಮ ಜರುಗಿಸಲಾಗುವುದೇ ಈ 
ಬಗ್ಗೆ ಗಿರಿಜನ ಕಲ್ಯಾಣ ಇಲಾಖೆ, 
ಅರಣ್ಯ ಇಲಾಖೆ ಮತ್ತು 
ಕಂದಾಯ ಇಲಾಖೆಯ ಉನ್ನತ 
ಅಧಿಕಾರಿಗಳ ಸಭೆ ಏರ್ಪಡಿಸಿ, 
ಅರ್ಜಿಗಳ ವಿಲೇವಾರಿ ಮಾಡಲು 
ಸರ್ಕಾರ ಕ್ರಮ ಕೈಗೊಳ್ಳುವುದೇ? 


* ಮಾನ್ಯ ಉಪಮುಖ್ಯಮಂತ್ರಿಗಳು. ಲೋಕೋಪಯೋಗಿ ಹಾಗೂ ಸಮಾಜ ಕಲ್ಯಾಣ ಸಚಿವರ ಅಧ್ಯಕ್ಸತೆಯಲ್ಲಿ 


ದಿನಾಂಕ:07.07. 2020 ರಂದು ನಡೆದ ಸಭೆಯಲ್ಲಿನ ನಿರ್ಣಯದಂತೆ ಅರಣ್ಯ ಹಕ್ಕು ಅಧಿನಿಯಮ 2006 
ಹಾಗೂ ನಿಯಮಗಳು 2008 ಅನುಷ್ಯಾ ನಗೊಳಿಸುವಲ್ಲಿ ಉಂಟಾಗಿರುವ ತೊಡಕುಗಳು ಕುರಿತು ಸಭೆ 
ನಡೆಸಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅರಣ್ಯ ಹಕ್ಕು ಅಧಿನಿಯಮ ಅನುಷ್ಠಾನಕ್ಕೆ ಸಹಕರಿಸುವಂತೆ 
ನಿರ್ದೇಶನ Saicenid. 


ದಿನಾಂಕ:27.10.2020 ರಂದು ಅಪರ ಮುಖ್ಯ ಕಾರ್ಯದರ್ಶಿಗಳು, ಸಮಾಜ ಕಲ್ಯಾಣ ಇಲಾಖೆ ರವರ 
ಅಧ್ಯಕ್ಸತೆಯಲ್ಲಿ ನಡೆದ ಸಭೆಯಲ್ಲಿನ ನಿರ್ಣಯದಂತೆ ನಾಗರಹೊಳೆ (ರಾಜೀವ್‌ 'ಜಾಂಥಿ) ರಾಷ್ಟ್ರೀಯ 
ಉದ್ಯಾ ,ಸವನದಲ್ಲಿನ ಬುಡಕಟ್ಟು ಜನರ ಸ್ಥಳಾಂತ ರ ಹಾಗೂ ಪುನರ್ವಸತಿಗೆ ಸಂಬಂಧಿಸಿದಂತೆ ಮಾನ್ಯ 'ಉಚ್ಛ 
ನ್ಯಾಯಾಲಯ ಇವರು ರಚಿಸಿರುವ ಪ್ರೋ.ಮುಜಾಫರ್‌ ಅಸ್ಸಾದಿ ಸಮಿತಿಯ ಶಿಫಾರಸ್ಸುಗಳನ್ನು 
ಕಾಲಮಿತಿಯೊಳಗೆ ಅನುಷ್ಠಾನಗೊಳಿಸಲು ಅರಣ್ಯ ಇಲಾಖೆಯವರಿಗೆ ಸೂಚಿಸಲಾಗಿದೆ ಹಾಗೂ ಅರಣ್ಯ 
ಹಕ್ಕುಗಾಗಿ ಅರ್ಜಿ ಸಲ್ಲಿಸಿರುವ ಅರ್ಜಿಗಳನ್ನು ಜರೂರಾಗಿ ವಿಲೇವಾರಿ ಮಾಡಲು ಕಂದಾಯ ಇಲಾಖೆ ಮತ್ತು 
ಅರಣ್ಯ ಇಲಾಖೆಯ ಅಧಿಕಾರಿಗಳ ಜಂಟಿ ಸರ್ಮೇ ನಡೆಸಿ ಕ್ರಮಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ 
ಸೂಚಿಸಲಾಗಿದೆ. 


ಅಪರ ಮುಖ್ಯ ಕಾರ್ಯದರ್ಶಿಗಳು, ಸಮಾಜ ಕಲ್ಯಾಣ ಇಲಾಖೆ ರವರಿಂದ ದಿನಾಂಕ:24.11.2020 ರಂದು 
ಬರೆದಿರುವ ಅರೆ ಸರ್ಕಾರಿ ಪತ್ರದಲ್ಲಿ ತಿರ ಅರ್ಜಿಗಳನ್ನು ಪುನರ್‌ ಪರಿಶೀಲನಾ ಮಾಡುವ 
ಕಾರ್ಯವನ್ನು ದಿನಾಂಕ:15/12/2020 ರೊಳಗಾಗಿ ಪೂರ್ಣಗೊಳಿಸಲು ಜಿಲ್ಲಾಧಿಕಾರಿಗಳು, ಮೈಸೂರು 
ಮತ್ತು ಚಾಮರಾಜನಗರ ಜಿಲ್ಲೆ ರವರಿಗೆ ಸೂಚಿಸಲಾಗಿದೆ. 


ಸ್‌ 364 ಎಸ್‌ಟಿಪಿ 2020 


€ 
ಸಮಾಜ ಕಲ್ಯಾಣ ಸಚಿವರು 


